ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 24-03-2021 ಪ್ರುಶ್ನೆ ಸಂಖ್ಯೆ: 1718 (2053) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 
ಉತ್ತರಿಸುವ ಸಚಿವರು: ಮಾನ್ಯ ಕಂದಾಯ ಸಚಿವರು 
ವಿಷಯ: ಅಕ್ರಮವಾಗಿ ನೋಂದಾವಣಿ ಮಾಡಿರುವ ಬಗ್ಗೆ 


(ಅ) ದೊಡ್ಡಬಳ್ಳಾಪುರ ತಾಲ್ಲೂಕು ಕಸಬಾ ಹೋಬಳಿ ತಿಮ್ಮಸಂದ್ರ ಗ್ರಾಮಕ್ಕ ಸೇರಿದ್ದ 
ಸರ್ವೆ ನಂ.46ರಲ್ಲಿ ಮೂರು ಎಕರೆ 18 ಗುಂಟೆ ಹಾಗೂ ಸರ್ಮೆ ನಂಬರ್‌ 47 ಎರಡು 
ಎಕರೆ 14 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ 2001 ನೇ ಸಾಲಿನ ಅವಧಿಯಲ್ಲಿ 
ಸೆಂಟ್ರಲ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ರಾಜಘಫಾಟ್‌ ಶಾಖೆ, ಇಲ್ಲಿ ಅಡಮಾನ ಕೃಷಿ 
(ದಾಕ್ಲಿ) ಸಾಲ ಪಡೆದಿರುವುದು ನಿಜವೇ; 


(ಆ) ಹಾಗಿದ್ದಲ್ಲಿ, ಸದರಿ ಜಮೀನನ್ನು ಸಾಲ ನೀಡಿದ ಬ್ಯಾಂಕಿನ ಹೆಸರಿಗೆ 
ನೋಂದಣಾಧಿಕಾರಿ ಕಛೇರಿಯಲ್ಲಿ ನೋಂದಣಿ ಮಾಡಿದ್ದಾರೆಯೇ; ಮಾಡಿದಲ್ಲಿ, 
ಯಾವ ದಿನಾಂಕದಂದು ನೋಂದಣಿಯಾಗಿದೆ; (ವಿವರ ಒದಗಿಸುವುದು) 


(ಇ) ಸದರಿ ಸ್ವತ್ತು ಬ್ಯಾಂಕಿನ ಹೆಸರಿಗೆ ಅಡಮಾನ ನೋಂದಣಿಯಾಗಿದ್ದರು ಸಹ 
ದೊಡ್ಡಬಳ್ಳಾಪುರ ಉಪನೋಂದಣಾಧಿಕಾರಿ ಅವರ ಕಛೇರಿಯಲ್ಲಿ ಬೇರೆ ಬೇರೆಯವರ 
ಹೆಸರಿಗೆ ಕಯ ನೋಂದಣಿ ಮಾಡಿದ್ದು, ನಿಜವೇ ; ಹಾಗಿದ್ದಲ್ಲಿ, ಸದರಿ ನೋಂದಣಿ 
ಪ್ರಕ್ರಿಯೆ ಕಾನೂನುಬಾಹಿರ ಅಲ್ಲವೇ; 


(ಈ) ಕಾನೂನುಬಾಹಿರ ಕ್ರಯಮಾಡಿರುವುದಕ್ತೆ ದಿನಾ೦ಕ:19.1.2005 ರಂದು ಸೆಂಟ್ರಲ್‌ 
ಬ್ಯಾಂಕ್‌ ಆಫ್‌ ಇಂಡಿಯಾ, ರಾಜಫಾಟ್‌ ಶಾಖೆಯವರ ಆಕ್ಲೇಪಣೆ ವ್ಯಕಪಡಿಸಿ ಉಪ 
ನೋಂದಣಾಧಿಕಾರಿ, ದೊಡ್ಡಬಳ್ಳಾಪುರ ಇವರಿಗೆ ಪತ್ರ ಬರೆದಿರುವುದು ನಿಜವೇ ; 
(ಪತ್ರದ ಪ್ರತಿಯನ್ನು ಒದಗಿಸುವುದು) 


(ಉ) ಕಾನೂನುಬಾಹಿರವಾಗಿ ಕಯ ನೋಂದಣಿಯಾದ ಸದರಿ ಸ್ವತ್ತಿನ ನೋಂದಣಿ 
ಪ್ರಕ್ರಿಯೆಯನ್ನು ರದ್ದುಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ ; ಯಾವ 
ಕಾಲಖಮಿತಿಯೊಳಗಡೆ ಕಮ ಜರುಗಿಸಲಾಗುವುದು ? 


